tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 575 (681) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಜಲಸಂಪನ್ಮೂಲ ಸಚಿವರು 


ವಿಷಯ: ಹೇಮಾವತಿ ನಾಲಾ ವಿಭಾಗದಲ್ಲಿ ನಡೆಯುತಿರುವ ಕಾಮಗಾರಿಗಳ ಬಗ್ಗೆ 


(ಅ) ಕಳೆದ ಎರಡು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ನಂ-7 
ಕಾರ್ಯಪಾಲಕ ಅಭಿಯಂತರರು, ಹೇಮಾವತಿ ನಾಲಾ ವಿಭಾಗದಲ್ಲಿ ಎಸ್‌.ಸಿ.ಪಿ ಮತ್ತು 
ಟೆ.ಎಸ್‌.ಪಿ ಅಡಿ ಮಂಜೂರಾಗಿರುವ ಕಾಮಗಾರಿಗಳಾವುವು; ಸದರಿ ಕಾಮಗಾರಿಗಳು ಯಾವ 
ಹಂತದಲ್ಲಿದೆ; (ವಿವರ ನೀಡುವುದು) 


(ಆ) ಕಾಮಗಾರಿ ಪೂರೈಸಿ ವರ್ಷಗಳು ಕಳೆದರೂ ಸಂಬಂಧಪಟ್ಟಿ ಗುತ್ತಿಗೆದಾರರಿಗೆ 
ಇಲ್ಲಿಯವರೆವಿಗೂ ಬಿಲ್ಲು ಪಾವತಿ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ವಿವರ ನೀಡುವುದು) 


(ಇ) ಎಸ್‌.ಸಿ.ಪಿ ಮತ್ತು ಟೆ.ಎಸ್‌.ಪಿ ಅಡಿ ಈವರೆಗೆ ನಂ-7 ಕಾರ್ಯಪಾಲಕ ಅಭಿಯಂತರರ 
ಕಛೇರಿಗೆ ಬಿಡುಗಡೆಯಾಗಿರುವ ಎಲ್‌.ಓ.ಸಿ. ಮೊತ್ತವೆಷ್ಟು; (ವಿವರ ನೀಡುವುದು) 


(ಈ) ಕಾಮಗಾರಿ ಪೂರೈಸಿರುವ ಆದ್ಯತಾ ಪಟ್ಟೆ (ಸೀನಿಯರ್‌ ಪಟ್ಟಿ) ತಯಾರಿಸಲಾಗಿದೆಯೇ; 
ಹಾಗೂ ಕಳೆದ ಮೂರು ವರ್ಷಗಳಲ್ಲಿ ಆದ್ಯತಾ ಪಟ್ಟೆವಾರು ಬಿಲ್ಲು ಪಾವತಿ ಮಾಡಿರುವುದು 
ಎಷ್ಟು? (ವಿವರ ನೀಡುವುದು) 


